ಕರ್ನಾಟಕ ವಿಧಾನ ಪರಿಷತ್ತು. 


146 ನೇ ಅಧಿವೇಶನ 2022 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1924 _ 
ಮಾನ್ಯ ಸದಸ್ಯರ ಹೆಸರು ಶ್ರೀ. ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 16-03-2022 
ಉತ್ತರಿಸುವ ಸಚವರು ಮಾನ್ಯ ಲೋಕೋಪಯೋಗಿ ಸಚಿವರು 
ಕ್ರಸಂ ಪತ್ನಿ ಉತ್ತರ 
ಅ) | ಯೋಜನೆ ಮತ್ತು ರಸ್ತೆಗಳ ಆಸಾ `ನರ್ವಹಣಾ'] ಯೋಜನೆ `ಮತ್ತು`ರಸ್ತೆಗ್ಗ ಆಸ್‌ ನಿರ್ವಹಣಾ ಕೇಂದ್ರದ 
ಕೇಂದ್ರದ ವತಿಯಿಂದ ಯಾವ ಯಾವ [ವತಿಯಿಂದ ರಸ್ತೆ ಸುರಕ್ಷತಾ ಕಾಮಗಾರಿಗಳನ್ನು 
ಅಭಿವೃದ್ಧಿ ಕಾಮಗಾರಿಗಳನ್ನು | ಕೈಗೊಳ್ಳುತ್ತಿದ್ದ, ಈ ಕಾಮಗಾರಿಗಳಲ್ಲಿ ರಸ್ತೆ ಸುರಕ್ಷತಾ 
ಕೈಗೊಳ್ಳಬಹುದು; (ಸಂಪೂರ್ಣ ಮಾಹಿತಿ | ಆಡಿಟ್‌ ಮಾಡಿರುವ ವರದಿಗಳನ್ನು ಹಾಗೂ ಪೋಲೀಸ್‌, | 
ನೀಡುವುದು) ಸಾರಿಗೆ ಇಲಾಖೆಯಿಂದ ಗುರುತಿಸಲ್ಪಟ್ಟಿರುವ ಕಪ್ಪು 
'| ಸ್ಥಳಗಳನ್ನು (Black spots) ನಿವಾರಿಸಿ ರಸ್ತೆಯ 
ಜಾಮಿತಿಯನ್ನು ಅಭಿವೃದ್ಧಿಗೊಳಿಸಿ ರಸ್ತೆ ಸುರಕ್ಷತಾ 
ಪೀಠೋಪಕರಣಗಳನ್ನು ಅಳವಡಿಸಲಾಗುವುದು. 
ಪಾದಚಾರಿಗಳ ಸುಗಮ ಸಂಚಾರಕ್ಕೆ 
ಅನುಕೂಲವಾಗುವಂತೆ ರಸ್ತೆಯ ಇಕ್ಕೆಲಗಳನ್ನು ಹಾಗೂ 
ಕ್ಯಾರೇಜ್‌ ಮೇ ಅಭಿವೃದ್ಧಿಗೊಳಿಸಲಾಗುವುದು. 
ಈ ಹಾಸ್‌ ಸಮ ಮತ್ತ ವಾಸ್‌ ಸ್‌ ಮತ್ತ 7027-27ನೇ 


2021-22ನೇ ಸಾಲಿನಲ್ಲಿ ಯೋಜನೆ ಮತ್ತು 
ರಸ್ತೆಗಳ ಆಸ್ತಿ ನಿರ್ವಹಣಾ ಕೇಂದ್ರದ 
ವತಿಯಿಂದ ಕೈಗೊಂಡಿರುವ ಕಾಮಗಾರಿಗಳು 
ಯಾವುವು; (ಸಂಪೂರ್ಣ ಮಾಹಿತಿಯನ್ನು 
ವಿಧಾನಸಭಾ ಕ್ಷೇತ್ರವಾರು, ವರ್ಷವಾರು 


ಮತ್ತು ಕಾಮಗಾರಿಗಳವಾರು ನೀಡುವುದು) 


ಸಾಲಿನಲ್ಲಿ ಯೋಜನೆ ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣಾ 
ಕೇಂದ್ರದ ವತಿಯಿಂದ ಕೈಗೊಂಡಿರುವ ಕಾಮಗಾರಿಗಳ 
ವಿಧಾನಸಭಾ ಕ್ಷೇತ್ರವಾರು, ಲೆಕ್ಕ ಶೀರ್ಷಿಕೆವಾರು 
ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


ಇ) ಯೋಜನೆ ಮತ್ತು ಕಸ್ತೆಗಳ ಆಸ್ಲಿ ನಿರ್ವಹಣಾ 


ಕೇಂದ್ರದ ವತಿಯಿಂದ ರಾಜ್ಯ ಹೆದ್ದಾರಿಯ 
ಅಕ್ಕ-ಪಕ್ಕದಲ್ಲಿರುವ ಪುಟ್‌ಪಾತ್‌ನಲ್ಲಿ 


ಘುಡ್‌ಕೋರ್ಟ್‌ಗಳನ್ನು (ಆಹಾರ ಕೇಂದ್ರ) 
ನಿರ್ಮಿಸಲು ಅವಕಾಶವಿದೆಯೇ ಹಾಗೂ 
ಸೌಂದರ್ಯೀಕರಣಕ್ಕೆ ಅನುದಾನ 
ನೀಡಬಹುದೇ; ಹಾಗಿದ್ದಲ್ಲಿ, ಹಾಸನ 
ಜಿಲ್ಲೆಯಲ್ಲಿ 2020-21 ಮತ್ತು 2021-22ನೇ 
ಸಾಲಿನಲ್ಲಿ ಕೈಗೊಂಡಿರುವ 
ಘುಡ್‌ಕೋರ್ಟ್‌ಗಳ (ಆಹಾರ ಕೇಂದ್ರ 
ಕಾಮಗಾರಿಗಳವಾರು, ವಿಧಾನಸಭಾ 
ಕ್ಷೇತ್ರವಾರು ಸಂಪೂರ್ಣ ಮಾಹಿತಿ 


ನೀಡುವುದು); 


ಯೋಜನೆ" ಮತ್ತುಕಸ್ತೆಗಳ ಆಸ್ತಿ ನಿರ್ವಹಣಾ `₹ಂಡದ 
ವತಿಯಿಂದ ರಾಜ್ಯ ಹೆದ್ದಾರಿಯ ಅಕ್ಕ-ಪಕ್ಕದಲ್ಲಿರುವ 
ಪುಟ್‌ಪಾಶ್‌ನಲ್ಲಿ ಘುಡ್‌ಕೋರ್ಟ್‌ಗಳನ್ನು (ಆಹಾರ ಕೇಂದ) 
ನಿರ್ಮಿಸಲು ಅವಕಾಶವಿರುವುದಿಲ್ಲ ಹಾಗೂ 
ಸೌಂದರ್ಯೀಕರಣಕ್ಕೆ ಅನುದಾನ ನೀಡಲಾಗಿರುವುದಿಲ್ಲ. 


ಹಾಸನ ಜಿಲ್ಲೆಯಲ್ಲಿ ಯೋಜನೆ ಮತ್ತು ರಸ್ತೆಗಳ ಆಸ್ತಿ 
ನಿರ್ವಹಣಾ ಕೇಂದ್ರ ವತಿಯಿಂದ ಯಾವುದೇ 
ಫುಡ್‌ಕೋರ್ಟ್‌ಗಳ (ಆಹಾರ ಕೇಂದ್ರ ಕಾಮಗಾರಿಗಳನ್ನು 
ಕೈಗೊಂಡಿರುವುದಿಲ್ಲ. ' 


p) 


ಈ)'] ಹಾಸನ ಜಿಲ್ಲೆಯಲ್ಲಿ ಯೋಜನೆ ಮತ್ತ ಕಸ್ತೆಗ್‌Tರಾಜ ಹೆದ್ದಾರಿಯ ಅಕ್ಕ-ಪಕ್ಕದಲ್ಲಿರುವ `ಪುಟ್‌ಪಾತ್‌'`ನಲ್ತಿ 
ಕೇಂದ್ರದ ವತಿಯಿಂದ ರಾಜ್ಯ ಪುಡ್‌ಕೋರ್ಟ್‌ಗಳಮ (ಆಹಾರ ಕೇಂದ) 
ಥ್‌ ಪಕ್ಕದಲ್ಲಿರುವ” ಪುಟ್‌ಪಾತ್‌" ನಿರ್ಮಿಸಿರುವುದರಿಂದ " ಪಾದಚಾರಿಗಳ ಸುಗಮ” "ಓಡಾಟಕ್ಕೆ" 
| 2 ಕೋರ್ಟ್‌ಗಳನ್ನು (ಆಹಾರ | ತೊಂದರೆಯಾಗಿ ಹೆಚ್ಚು ಅಪಘಾತಗಳು ಸಂಭವಿಸಿರುವ ಬಗ್ಗೆ 
ಕೇಂದ್ರ) ನಿರ್ಮಿಸಿರುವುದರಿಂದ ಪಾದಚಾರಿಗಳ | ಯಾವುದೇ ಮಾಹಿತಿಯು ಯೋಜನೆ ಮತ್ತು ರಸ್ತೆಗಳ ಆಸ್ತಿ 
ಸುಗಮ ಓಡಾಟಕ್ಕೆ. ತೊಂದರೆಯಾಗಿ, ಹೆಚ್ಚು ನಿರ್ವಹಣಾ ಕೇಂದ್ರದಲ್ಲಿ ಸ್ಟೀಕೃತಿಯಾಗಿರುವುದಿಲ್ಲ. ಆದ್ದರಿಂದ 
ಅಪಘಾತಗಳು ಸಂಭವಿಸುವ ಬಗ್ಗೆ | ಯಾವುದೇ ಅಧ್ಯಯನ ಕೈಗೊಂಡಿರುವುದಿಲ್ಲ. 
ಇಲಾಖೆಯಿಂದ ಅಧ್ಯಯನ 
ಕೈಗೊಳ್ಳಲಾಗಿದೆಯೇ; . ಅಧ್ಯಯನ 
, | ಕೈಗೊಂಡಿದ್ದಲ್ಲಿ ' ಅಧ್ಯಯನದ ವರದಿಯನ್ನು 
ನೀಡುವುದು: 
ಸಂಖ್ನೆ ಭೋ -101 ಇವಎಪಿ 2022 


(೩.೩. ಪಾಟೀಲ್‌) 
ಲೋಕೋಪಯೋಗಿ ಸಚಿವರು 


ವಿಧಾನ ಪರಿಷತ್‌ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 1699 (1924) ರ ಲಗತ್ತು ಅನುಬಂಧ 
ಹಾಸನ ಜಿಲ್ಲೆಯಲ್ಲಿ 2020-21 ಮತ್ತು 2021-22ನೇ ಸಾಲಿನಲ್ಲಿ ಯೋಜನೆ ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣಾ ಕೇಂದ್ರದ ವತಿಯಿಂದ ಕೈಗೊಂಡಿರುವ ಕಾಮಗಾರಿಗಳ ವಿವರ 


Taluk/ Category 


District Name of the work 


Estimated Cost | Remarks | 


Hassan via Dudda (SH 71) Road from KM 54.45 to 56.87 ಪ್ರಗತಿಯಲ್ಲಿದೆ 
in Hassan Taluk Hassan District 


Constituency | of Road (Rs in Lakhs) 
2 3 4 s 6 7 
2020-21ನೇ ಸಾಲಿನ ಶೀರ್ಷಿಕ 3054-03-337-0-07-200 ರಾಜ್ಯ ಹೆದ್ದಾರಿ ರಸ್ತೆ ಸುರಕ್ಷತಾ ಕಾಮಗಾರಿ ನಿರ್ವಹಣಾ ವೆಚ್ಚ 
Hassan Arasikere SH Rectification of Blackspot on Highway connecting 85.31 ಕಾಮಗಾರಿ ] 
“Huliyar-Keralapura road (SH-102) near Ayyappa Swamy ಪ್ರಗತಿಯಲ್ಲಿದೆ 
Temple 
2021-22ನೇ ಸಾಲಿನ ಲಕ್ಕ ಶೀರ್ಷಿಕೆ 3054-03-337-0-07-200 ರಾಜ್ಯ ಹೆದ್ದಾರಿ ರಸ್ತ ಸುಕ್ನಾತಾ ಸಮಗಾರ ನರ್‌ಷಣಾ ವೆಚ್ಚ 
Hassan SH Road safety works on Highway connecting Tiptur with 400.00 ಕಾಮಗಾರಿ 


Hassan Hassan SH 


Road safety works on Highway connecting Tiptur with 400.00 ಕಾಮಗಾರಿ 
Hassan via Dudda (SH 71) Road from KM 49.00 to 52.00 ಪ್ರಗತಿಯಲ್ಲಿದೆ 


in Hassan Taluk Hassan District 


Road safety works on Highway connecting Srirangapatna 170.00 ಕಾಮಗಾರ 
with Arasikere road (SH-07) from KM 83.00 to 87.50 KM ಪ್ರಗತಿಯಲ್ಲಿದೆ 
(Mudanahalli-Mallenahalli} at 7950 KM near 
Byadarahalli gate and at 77.00 KM near Madabagate in 
Channarayapattana Taluk, Hassan District. 


Channaraya- SH 
pattana 


2021-22ನೇ ಸಾಲಿನ ಲೆಕ್ಕ ಶೀರ್ಷಿಕೆ 3054-04-337-1-13-200 ಜಿಲ್ಲಾ ಮುಖ್ಯ ರಸ್ತೆ - ರಸ್ತೆ ಸುರಕ್ಷತಾ ಕಾಮಗಾರಿ ನಿರ್ವಹಣಾ ವೆಚ್ಚ 


Hassan | Channaraya- MDR | Road safety works on Mosalehosahalli — Bindiganavile 70.00 ಕಾಮಗಾರ 
pattana road at KM 55.00 and at 44.40 KM near Akkanahallikudu ಪ್ರಗತಿಯಲ್ಲಿದೆ 
village limit in Channarayapattana Taluk, Hassan District. 
Hassan Hassan MDR | Road safety works on Halebidu to Anechoukur Road 400.00 ಕಾಮಗಾರೆ 
from KM 28.45 to 30.50 KM near Santhepete Circle and ಪ್ರಗತಿಯಲ್ಲಿದೆ 
Saraswati Temple Junction in Hassan Taluk Hassan 
hcg 


District 


೩ 


1 2 3 4 . 5 ಎ ‘6 - -7 
03 7 Hassan Hassan MDR | Road safety works on N.H 48 B.M road to Join N.S road 400.00 ಕಾಮಗಾರಿ 
from KM 0.00 to 7.00 KM near Dairy Circle in Hassan | ಪ್ರಗತಿಯಲ್ಲಿದೆ 
" Taluk Hassan District ' 
04 can Channaraya- | MDR_ |Road safety works on Gandasi Santhe Maidana -— 90.00 ಕಾಮೆಗಾಠಿ 
pattana - |} Nonavinakere road at KM 61.85 near Hosahalli village ಪ್ರಗತಿಯಲ್ಲಿದೆ 
- Limit, at 61.20 KM near Pura gate and at 62.50 KM near | K 
Narihalli Village Limit in Channarayapattana Taluk, 
§ Hassan District. | 


+ ಪ್ರಧಾನ ಇಂಜಿನಿಯರ್‌, 
ಯೋಜನೆ ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣಾ ಕೇಂದ್ರ, 
ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ' 


